ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ನೀರಾವರಿ ಯೋಜನೆಗಳು 
ಶ್ರೀ ಆರ್‌. ಬಿ. ತಿಮ್ಮಾಪೂರ(ವಿಧಾನ ಸಭೆಯಿಂದ ಚುನಾಯಿತರಾದವರು) - 
666 (497) ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) 2013 ರಿಂದ 2020ರವರೆಗೆ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗಾಗಿ ಯಾವ ಶೀರ್ಷಿಕೆಯಡಿ ಎಷ್ಟು ಹಣವನ್ನು ಬಿಡುಗಡೆ 
ಮಾಡಲಾಗಿದೆ; ಈ ಪೈಕಿ ಖರ್ಚಾಗದೇ ಉಳಿದ ಹಣವೆಷ್ಟು; (ವರ್ಷವಾರು ಯೋಜನಾವಾರು, ಜಿಲ್ಲಾವಾರು ಮಾಹಿತಿಗಳನ್ನು 
ಒದಗಿಸುವುದು) 


(ಆ) ಯಾವ ಯಾವ ಯೋಜನೆಗಳಲ್ಲಿ ದುರಸ್ತಿ ಕಾರ್ಯಗಳಿಗಾಗಿ ಹಣ ಬಳಕೆ ಮಾಡಲಾಗಿದೆ? (ಮಾಹಿತಿ ಒದಗಿಸುವುದು) 


